ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಹನೂರು ತಾಲ್ಲೂಕು ಕಾಡಂಚಿನ ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ ಒದಗಿಸುವ ಕುರಿತು 
ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ನಾಗರಾಜ್‌) (ಸ್ಠಳೀಯ ಸಂಸ್ಥೆಗಳ ಕ್ಲೇತು:- 


503(360) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಹನೂರು ತಾಲ್ಲೂಕಿನ ಕಾಡಂಚಿನ ಗ್ರಾಮಗಳಾದ ಅಲಗುಮೂಲೆ, ಕೆ.ಗು೦ಂಡಾಪುರ, ಕಾಂಜಿಳ್ಲಿ, 
ಜಲ್ಲಿಪಾಳ್ಯ,ಗೋಪಿನಾಥ, ಗೂಳ್ಯ, ಚಂಗವಾಡಿ, ನಂಜೀ ಒಡೆಯರ ದೊಡ್ಡಿ, ನಾಗನತ್ತ, ಭೈರನತ್ತ, 
ತೋಮಿಯರ್‌ ಪಾಳ್ಯ, ದಿನ್ನಳ್ಳಿ ಮೀಣ್ಯಂ, ಅರಬಗೆರೆ, ಕುರಟ್ಟೆ ಹೊಸೂರು, ಕೆಂಪಯ್ಯನ ಹಳ್ಳಿ, ಸತ್ತಾರ್‌ 
ಮೇಡು ಮೊದಲಾದ ಗ್ರಾಮಗಳಿಗೆ ಸೂಕ್ತ ಸಾರಿಗೆ ಬಸ್‌ ಸೌಲಭ್ಯ ಇಲ್ಲದೆ, ಗ್ರಾಮಸ್ಮರಿಗೆ ತೀವ್ರ 
ಅನಾನುಕೂಲವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಕೊರೊನಾ ಲಾಕ್‌ಡೌನ್‌ ಪರಿಸ್ಥಿತಿಯ ನಂತರ ಈ ಗ್ರಾಮಗಳಿಗೆ ಬಸ್‌ಗಳು ಸ೦ಚರಿಸದೆ ಇರುವುದರಿಂದ 
ಗ್ರಾಮೀಣ ಜನರು ಗೂಡ್ಸ್‌ ಟೆಂಪೋ, ಪ್ಯಾಸೆಂಜರ್‌ ಆಟೋಗಳನ್ನು ಪ್ರಯಾಣಕ್ಕೆ ಆಶ್ರಯಿಸಬೇಕಾಗಿ 
ಬಂದಿದ್ದು, ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಸಂಚರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬಂದಿದ್ದಲ್ಲಿ, ಈ ಕಾಡಂಚಿನ ಗ್ರಾಮಗಳ ಜನರ ಅನುಕೂಲಕ್ಕೆ ತಕ್ಕಂತೆ ಸಾರಿಗೆ ಬಸ್‌ಗಳು 


ಸಂಚರಿಸುವಂತೆ ಮಾಡಲು ಸರ್ಕಾರ ಶ್ರಮ ತೆಗೆದುಕೊಳ್ಳುವುದೇ ? 


